ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1605(1724) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಆರ್‌.ಬಿ.ತಿಮ್ಮಾಪುರ (ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತ್ತರಿಸುವ ಸಚಿವರು: ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರು 
ವಿಷಯ: ಸಕ್ಕರೆ ಕಾರ್ಬ್ಯಾನೆಗಳಿಂದ ಹೊರಸೂಸುವ ಮಾಲಿನ್ಯದ ಬಗ್ಗೆ 


(ಅ) ರಾಜ್ಯದ ಸಕ್ಕರೆ ಕಾರ್ಬಾನೆಗಳಿ೦ಂದ ಹೊರಸೂಸುವ ಮಾಲಿನ್ಯದಿಂದ ಪರಿಸರದ ಮೇಲೆ 
ಆಗುತ್ತಿರುವ ದುಷ್ಟರಿಣಾಮಗಳಾವುವು; 


(ಆ) ಮಾಲಿನ್ಯ ನಿವಾರಣೆಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶಗಳನ್ನು ಹೊರಡಿಸಿದೆಯೇ; ಇದ್ದಲ್ಲಿ 
ಎಷ್ಟರಮಟ್ಟಿಗೆ ಅದರ ಅನುಷ್ಠಾನವಾಗಿದೆ? 


